ಎಂ.ಎಂ. ಮಾನಾಕ್ಸಿ 


ಇಮ್ಮಡಿ ಹರಿಹರನ ಬೇಲೂರಿನ ಅಪೂರ್ವ ಶಾಸನ 


ವಿಜಯನಗರ ದೊರೆ ಇಮ್ಮ]| ಡಿ ಹರಿಹರನ 
ಕಾಲಕೆ ಸೇರಿದ ಈ ತಾಮ್ರ, ಶಾಸನ ಬೇಲೂರಿನ 
ಚೆನ್ನಕೇಶವ ದೇವಾಲಯದಲ್ಲಿದೆ.! ಇದರ ಕಾಲ ಶಕ 
1304, ದುಂದುಭಿ ಕಾರ್ತಿಕ ಬಹುಳ ದಶಮಿ. ಇದು 
ಕ್ರಿಶ. 1382, ನವೆಂಬರ್‌ ಒಂದಕ್ಕೆ ಸರಿಹೊಂದುತ್ತದೆ. 
ಈ ಶಾಸನದಲ್ಲಿ ರಾಜಕೀಯವಾದ ಮಹತ್ವವಾದ 
ವಿಷಯವೇನೂ. ಕಾಣಬರುವುದಿಲ್ಲ. ಅದರೆ ಇದು 
ಸಾಂಸ್ಕೃ ಶಿಕ ಇತಿಹಾಸ ಹಾಗೂ ಆರ್ಥಿಕ ಇತಿಹಾಸದ 
ಮೇಲೆ ಬೆಳಕು. ಚೆಲ್ಲುತ್ತದೆ. ಆದುದರಿಂದ ಅದನ್ನು 
ಇಲ್ಲಿ ಗಮನಿಸಿ ಇದರ. `ಪ್ರಾಮುಖ್ಯಃ ವನ್ನು. ವಿವರಿಸಲಾ 
ಗಿದೆ. ಇಮ್ಮಡಿ ಹರಿಹರನ ಮಹಾಪ್ರಧಾನ 
ಮುದಯ ದಂಡ ನಾಯಕನನ್ನು ಇದು ಹೆಸರಿಸುತ್ತದೆ. 
ಹಾಗೂ ಆತನಿಗೆ ಸ್ಥಳೀಯ ಸಂಸ್ಥೆಗಳಾದ ನಕರ, ಮು 
ಮ್ಮುರಿದಂಡ, ಹಲರು ಮುಂತಾದವು ಹಂಪೆಯ 
ವಿರೂಪಾಕ್ಷನ ಸಾನ್ನಿಧ್ಯ ದಲ್ಲಿ ಸಭೆ ಸೇರಿ, ಪೃಥ್ವೀಶೆಟ್ಟಿ 
ಎಂಬ ಬಿರುದನ್ನು ಕೊಟ್ಟು ಅವನಿಗೆ ಊರಿನ: ಅನೇಕ 
ತೆರಿಗೆಗಳನ್ನು ಸ್ವಾಮ್ಯವಾಗಿ' ಕೊಟ್ಟ ವಿಷಯವನ್ನು ತಿಳಿ 
ಸುತ್ತದೆ. ಅಂದರ. ಅದರ ಉಪಯೋಗಕ್ಕಾಗಿ ಈ. ಸಂಸ್ಥೆ 
ಗಳು ಅವನಿಗ ಕೊಟ್ಟ ತೆರಿಗೆ. ವಿವರಗಳೇ ಈ 
ಶಾಸನದ ಮುಖ್ಕಾ ೦೫. 


ಇಲ್ಲಿ ಇನ್ನೊಂದು ಸ್ವಾರಸ್ಯಕರ ಹಾಗೂ ಮುಖ್ಯ 
ವಿಷಯವನ್ನು ಗಮನಿಸಬೇಕು. ಶಾಸನ ಸಂಸ್ಕತ 
.ಮತ್ತು ಕನ್ನಡ ಭಾಷೆಯಲ್ಲಿದೆ. ಶಾಸನದ ಪ್ರಾರಂಭ, 
ವಂಶಾವಳಿಗಳು ಸಂಸ ತದಲ್ಲಿದ್ದು, ದಾನದ ವಿವರಗಳು 
ಮಾತ್ರ ಕನ್ನಡದಲ್ಲಿವೆ ಸಮಸ್ತ” ಜನಗಳಿಗೂ ಈ 
ದಾನದ ವಿವರಗಳು ತಿಳಿಯಬೇಕು ಎನ್ನುವ ಉದ್ದೇಶ 
ದಿಂದ, ಈ ಭಾಗವನ್ನು ಕರ್ಣಾಟ ಭಾಷೆಯಲ್ಲಿ ಬರೆದಿ 
'ರುವುದಾಗಿ ಈ ಶಾಸನವೇ ತಿಳಿಸುತ್ತದೆ. (ಸರ್ವಜನ 
ವಿಜ್ಞಾನಾಯ ಕರ್ಣಾಟ ಭಾಷೆಯಾಂ ಲಿಖ್ಯತೆಲಿಕೆ. 
ಇದೊಂದು ಮಹತ್ವದ ವಿಷಯ. ಅಂದರೆ ಸಾಮಾನ್ಯ 
ಜನಗಳಿಗೆ ಸಂಸ್ಕತ "ಅರ್ಥವಾಗುತ್ತಿರಲಿಲ್ಲ. ಆದುದರಿಂದ 
ಅವರಿಗಾಗಿ ಪೆ ವಿಷಯಗಳನ್ನು ಕರ್ಣಾಟ ಭಾಷೆ 
ಅಂದರೆ ಕನ್ನಡ ಭಾಷೆಯಲ್ಲಿ ಬರೆಸ ಬೇಕು ಎನ್ನುವ 
ಪರಿಜ್ಞಾನ ಈಗ್ಗೆ 700 ವರ್ಷಗಳ 


೧೨ 


ಹಿಂದೆ ಇದ್ದ 
ಎ 


ವಿಜಯನಗರ 


ಎಂಬುದು ಶ್ಲಾಘನೀಯವಾದ ಮತ್ತು ಇಂದಿಗೂ 


. ಅನುಕರಣೀ ಯವಾದ ವಿಷಯ 


ಇನ್ನು ಕೊಟ್ಟ ಸ್ವಾಮ್ಯದ ವಿಷಯ ಬಹಳ ವಿವ 
ರವಾಗಿ ಹೇಳಿದೆ: ನಗದು ಗುತ್ತಗೆಯ' ಗ್ರಾಮಗಳಿಗೆ 
ಒಂದು ಗದ್ಮಾಣಕ್ಕೆ ಒಂದು ಬೇ ಲ ವಾರದ “ಗ್ರಾಮಗ 
ಳಿಗೆ 1 ಗಧ್ಯಾಣಕ್ಕೆ 1 ಬೇಳ್ಕೆ ಹಣವನ್ನು ತೆರಿಗೆಯಾಗಿ 
ಕೊಡುವ ಗ್ರಾಮಗಳಿಗೆ 1 ಗದ್ಮಾಣಕ್ಕೆ 1 ಬೇಳೆ, ಭತ್ತ 
ಮುಂತಾದವುಗಳಿಗೆ ಪ್ರತಿ ಖಂಡುಗತ್ತೆ : ಒಂದು ಬಳ್ಳ, 
ವಜ್ರ ವೈಢೂರ್ಯ ಮುಂತಾದವುಗಳಿಗೆ 100 ಗಕ್ಕೆ 2 
ಪಣ. ಅನಂತರ" ಸುಗಂಧದ್ರವ್ಯ ಗಳನ್ನು ವಿವರಿಸಲಾಗಿದೆ: 
ಒಂದು ಕಟ್ಟು ಕರ್ಪೂರದ ಕೂರು ' ಮತ್ತು ಪನ್ನೆಕೂರು 


ಗಳಿಗೆ ಬಳದು ಹಾಗ, ಒಂದು ತೊಲ "ಕಸ್ತೂರಿಗೆ IN 


ಬೇಳೆ - ಒಂದು ಪನ್ನು(?) ಕೇಸರಿಗೆ ಳು ಹಾಗ, 
ಒಂದು ತೊಲ ಪುನುಗಿಗೆ ಒಂದು ಬೇಳೆ, ಒಂದು 
ತೊಲ ಶ್ರೀಗಂಧಕ್ಕೆ 1 ಅಡ್ಡ, ಒಂದು ತೊಲ ಅಗಿಲಿಗೆ 


ಅರ್ಧ ಅಡ್ಡ ಮೂರು ಕಣಿಂಜು ತೂಕದ ಸಾಂದುವಿಗೆ 


1 ಹಾಗ. 


ಈ ಮೇಲಿನ ಪದಾರ್ಥಳಿಂದೆ ತಿಳಿಯುವ ಅಂಶ 
ವೆಂದರೆ ಭತ್ತ ಮುಂತಾದ ದವಸ ಧಾನ್ಯಗಳನ್ನು 
ಖಂಡುಗದಲ್ಲಿ ಅಳಯುತ್ತಿದ್ದರು. ಕಸ್ತೂರಿ, ಕೇಸರಿ, 
ಪುನುಗು ಮುಂತಾದ ವಸ್ತುಗಳನ್ನು ಇಲದಿಂದ 
ತೂಗುತ್ತಿದ್ದರು. ಹಾಗೆಯೇ ಕಣಂಜು ಅಥವಾ ಕಳಿಂಜು 


ಅನ್ನುವುದು ನಾಣ್ಯವಾಗಿರದೆ, ತೂಕವಾಗಿದ್ದಿತೆಂದೂ : 


ಗೊತ್ತಾಗುತ್ತದೆ. ಇಷ್ಟೊಂದು ಸುಗಂಧದ್ರ ವ್ಯ ಗಳ 
ವ್ಯಾಪಾರ - ವಿನಿಮಯ ಇಲ್ಲಿ ಆಗುತ್ತಿದ್ದಿತೆಂದೂ 


ತಿಳಿಯುತ್ತದೆ. ಅಂದರೆ ಹೆಚ್ಚು ಹಣವನ್ನು ಕೊಟ್ಟು ಈ 
ವಸ್ತುಗಳನ್ನು ಕೊಳ್ಳುವ ಶ್ರೀಮಂತರಿದ್ದರೆಂದೂ “ದ 
ರಿಂದ ವ್ಯಕ್ತವಾಗುತ್ತದೆ. 


ಇದಾದನಂತರ ಶಾಸನದಲ್ಲಿ ಬಟ್ಟೆಗಳ ವಿಷಯ 
ಪ್ರಸ್ತಾಪಿತವಾಗಿದೆ. ಒಂದು ಜೊತೆ ದೇವಗಿರಿ ಬಟ್ಟೆಗೆ 
1 ಬೇಳೆ - ಇಲ್ಲಿ ದೇವಗಿರಿ ಬಟ್ಟೆಯೆಂದರೆ ಏನು 


ಇತಿಹಾಸ ದರ್ಶನ 


ಸರಕಾರದ ಅಧಿಕಾರಿಗಳಿಗೆ ಇದ್ದಿತು ' 


ಸ 


ಎಂದು ಖಚಿವಾಗಿ ಗೊತ್ತಾಗುವುದಿಲ್ಲ. ಸೇವುಣರ ರಾಜ: 


ಹಂ ದೇವಗಿರಿಯು ಬಹಳ ಮೃ ದುವಾದ ಬಟ್ಟೆಗೆ 

್ರಸಿದ್ಧಿಯಾಗಿದ್ದಿತು. ಅದುದರಿಂದ ಅಲ್ಲಿಂದ 'ಬಂದ ಬಟ್ಟಿ 
ಜನ್ನ ದೇವಗಿರಿ ಬಟ್ಟೆ ಯೆಂದು ಕರೆಯುತ್ತಿದ್ದಿರ ಬಹುದು 
| ಎಂದು ಊಹಿಸಬಹುದು. 


ಮದುವೆಯ ಬಟ್ಟೆಯ ಜೊತೆಗೆ 1 ವೀಸ್ಕ 
ಉಬ್ಬೆಗೆ ಹಾಕಿದ ಬಟ್ಟೆ “80 ಮೊಳಕ್ಕೆ 1 ಅಡ್ಡ' ಅಂದರೆ 


ಹೊಲಿಯದ ಬಟ್ಟೆಯನ್ನು ಮೊಳಗನಲ್ಲಿ 'ಅಳೆಯುತ್ತಿದ್ದ ' 


ರೆಂದು ತಿಳಿಯುತ್ತದೆ. ಪಟ್ಟಿ ಎಲು ಅಂದರೆ ರೇಷ್ಟೆ 
ನೂಲಿಗೆ ತೊಲೆ ಒಂದು ಅಡ್ಡ 

ರೇಷ್ಮೆಯ ಲನ್ನು ತೊಲ ದಲ್ಲಿ ತೂಗುತ್ತಿದ್ದ 
ಅದೇ ರೀತಿಯಲ್ಲಿ ರೇಷ್ಮೆ ಬಟ್ಟಿಯನ್ನೂ ಜ್‌ 
ತೂಗುತ್ತಿದ್ದರು. ದಾಸರಿ ಎಂಬ ರೇಷ್ಮೆ ಬಟ್ಟೆಗೆ 
ತೊಲಕ್ಕೆ. % ಹಾಗ ೨' ಒಂದು ಮಳವಿ ಶಸತ್ತಿಗೆ “| 
ಹಾಗ್ಕ ಇಲ್ಲಿ ಮಳವಿ ಎನ್ನುವುದು ತೂಕದ ಬಟ್ಟು. 
ಒಂದು: ಮಳವ ಉಣ್ಣೆಯ ಹೊದಿಕೆಗಳಿಗೆ 1. ಹಾಗ 
ಒಂದು ಕಾಗೆಯ ಪಟ್ಟೆಗೆ 1 ವೀಸ - ಇಲ್ಲಿ ಕಾಗೆಯ 
ಪಟ್ಟೆ ಎಂದರೆ. ಕರಿಯ ಬಟ್ಟೆ ಅಥವಾ ಒರಟು ಬಟ್ಟೆ 
ಎಂದು ಅರ್ಥಮಾಡಬಹುದು. ರತ್ನಗಂಬಳಿ ಮತ್ತು 
ಜಮಖಾನೆ ಒಂದು ಮಳವಿಗೆ 1 ಹಾಗ - ಜಮಖಾ 
ನದ ಉಲ್ಲೇಖ ಇಲ್ಲಿ ಗಮನಿಸ ಬೇಕಾದುದು. ಒಂದು 
ಮಳವೆ ಓಲಿಗರಿಗೆ 1 ಹಾಗ - ಓಲಿಗರಿಯೂ 
ವಿಶೇಷವಾಗಿ ಮಾರಾಟ ವಾಗುತ್ತಿದ್ದ ವಸ್ತುವಾಗಿದ್ದಿ 
ತೆಂದು ಗಮನಿಸಬೇಕು. ಒಂದು ಮಳವ ಗೋಣಿಚೀ 
"ಲಕ್ಕೆ 1 ಹಾಗ. ಆಗಿನ ಕಾಲದಲ್ಲಿಯೂ ಗೋಣಿಚೀಲ 
ವನ್ನು ಉಪಯೋಗಿಸುತ್ತಿದ್ದರೆಂದು ತಿಳಿದು ಬರುತ್ತದೆ. 


ಈ ಮೇಲಿನ ಅಳತೆಗಳಲ್ಲಿ ಮಳವೆ ಅಥವಾ 
ಮಳವಿ ಎಂಬ ಪದವನ್ನು 
ಸರಿಯಾದ ಅರ್ಥ ತಿಳಿದಿಲ್ಲ. ಅನಂತರ ದವಸ ಧಾನ, 
ಗಳ ವಿವರಗಳು ಹೇಳಲ್ಪಟ್ಟಿವೆ. ಭತ್ತ, ಜೋಳ, ರಾಗಿ, 
ನವಣೆ, ಬರಗು, ಸಾವೆ ಮುಂತಾದ ಧಾನ್ಯ ಗಳಿಗೆ 
ಹೇರು 1 ಕ್ಕೆ ಬೇಳೆ 1, ಗೋಧಿ, ಕಡಲೆ, ಎಳ್ಳು, ಅಗಸೆ, 
ಕುಸುಬೆ, ಹಸೆರು, ಉದ್ದು, ತೊಗರಿ ಈ ಧಾನ್ಯ "ಗಳಿಗೆ 1 
ಹೇರಿಗೆ 1 ಹಾಗ, ಅಕ್ಕಿ ಹೇರೊಂದಕ್ಕೆ 1. ಬೇಳೆ. 
ಎಣ್ಣೆ: ಮತ್ತು 'ತುಪ್ಪಗಳಿಗೆ ಒಂದು ಷೇರಿಗೆ ಒಂದು 
ಅಡ್ಡ. ಇಲ್ಲಿ ಒಂದು" ಹೇರು ಉಪ್ಪಿಗೆ 1 ಬೇಳೆ ಬೆಲ್ಲ 
ಹೇರಿಗೆ | ಹಾಗ್ಕ ಸಕ್ಕರೆ ಒಂದು. ಹೇರಿಗೆ ಅಡ್ಡ - 


ಇಲ್ಲಿ ಬೆಲ್ಲ ಮತ್ತು ಸಕ್ಕೆರಗಳನ್ನು ಬೇರೆಯಾಗಿ ಹೆಸರಿಸಿ 


ಇತಿಹಾಸ ದರ್ಶನ 


ಅಂದರ | 


ಉಪಯೋಗಿಸಲಾಗಿ ಅದರ 


p ಧಂಡನಾಯಕರ 


ರುವುದನ್ನು ಗಮನಿಸಬೇಕು. ಒಂದು ಹೇರು ಅಡಕೆಗೆ 1 


- ಹಾಗ, ವಿಳ್ಳೇದೆಲೆಯ ಹೇರು ಒಂದಕ್ಕೆ 1 ಹಾಗ. 


ಇತರ ವಸ್ತುಗಳೆಂದರೆ ಕರಿಮೆಣಸು, ಅರಿಶಿನ, 
ಈರುಳ್ಳಿ, ಜೀದಿಗೆ, "ಮೆಂತ್ಯ ಸಬ್ಬ ಸಿಗೆ ಸಾಸುವೆ, ಶುಂಠಿ 


ಇವುಗಳಿಗೆ ಒಂದು ಹೇರಿಗೆ |” ಹಾಗ; ಈ ಮೇಲಿನ 


ಎಲ್ಲ ವಸ್ತುಗಳನ್ನೂ ಹೊರೆಯ ರೂಪದಲ್ಲಿ ಅಳಿಯ 
ಲಾಗುತ್ತಿದ್ದಿತು. ಅದರ ಮೇಲೆ ತೆರಿಗೆ ಹಾಕಲ್‌ಪಟ್ಟಿತ್ತು.. 
ಇದರಲ್ಲಿ ಈರುಳ್ಳಿ ಅಥವಾ ಬೆಳ್ಳುಳ್ಳಿಯ ಪ್ರಸ್ತಾಪ 
ಬಂದಿರುವುದು. ಕುತೂಹಲ ' ಕಾರಿಯಾದುದು. 
“ಲೋಕೋಪಕಾರ'ದಲ್ಲಿ ಅದರ ಪ್ರಸ್ತಾಪವಿದೆ. ಅದರೆ 
ಶಾಸನಗಳಲ್ಲಿ ಇದರ ಉಲ್ಲೇಖ ವಿರಳ. ಆದರೆ- ಕಬ್ಬನ್ನು 
ಹಾಗೂ ತೆಂಗಿನಕಾಯಿ ಯನ್ನು ಹೇಳುವಾಗ ಒಂದು ' 
ಬಂಡಿಗೆ ಒಂದು ಹಾಗ ತೆರಿಗೆ ಹಾಕಲಾಗಿತ್ತು. 
ಮೋಲೋಗರ ಮಾಡುವ ತರಕಾರಿಯನ್ನೂ ಇಲ್ಲಿ 
ಒಂದು ಬಂಡಿಗೆ 1 ಹುಲುವೀಸ ತೆರಿಗೆ ಹುಲುವೀಸ 
ಎನ್ನುವ ನಾಣ್ಯವನ್ನು ಇದುವರೆವಿಗೂ ನಾಣ್ಕಶಾಸ್ತ್ರ 
ಜ್ಞರು ಗಮನಿಸಿಲ್ಲ. : ಬಹುಶಃ ಇದು ವೀಸದ ಒಂದು 
ಭಾಗವಿರಬೇಕೆಂದು. ಮಾತ್ರ ಹೇಳಬಹುದು. ಇದರ 


" ನಿಜವಾದ ಮೌಲ್ಯ ಗೊತ್ತಾಗಿಲ್ಲ. 


ಸಂತೆ ' ಮುಂತಾದ ಸಮಯಗಳಲ್ಲಿ ರಸ್ತೆಯಲ್ಲಿ 
ಇಟ್ಟು ಮಾರುವ ಕೆಲವು ವಸ್ತುಗಳ ಮೇಲೂ ಇಲ್ಲಿ 
ತೆರಿಗೆ ಹಾಕಿರುವುದು ಗಮನಾರ್ಹ. ಇಂತಹ ವಿಳೃದೆಲೆ 
ಅಂಗಡಿಗೆ ಒಂದು ದಿನಕ್ಕೆ ಒಂದು ಎಲೆ; ಅಡಿಕೆಯ 
ಅಂಗಡಿಗೆ ಒಂದು ದಿನಕೆ: ಒಂದು ಅಡಿಕೆ; ಒಂದು 
ಗಾಡಿ ಹೊರೆಯ ಮರಕ್ತ ಒಂದು ಬೇಳೆ; ಹುಲ್ಲು 
ಮತ್ತು ಸೌದೆ ಹೊರೆ ' 1ಕ್ಕೆ 1 ಬೇಳೆ. ಇನ್ನು 
ಪ್ರಾಣಿಗಳನ್ನು ಗಮನಿಸಬಹುದು. ಹೊರಗಡೆಯಿಂದ 
ಬಂದ ಮಾನ್ಯದ ಎತ್ತಿಗೆ ಒಂದಕ್ಕೆ 1 ಹಾಗ; ಕುದುರೆ 
ಗಳನ್ನು ಮೂರು ಭಾಗಗಳಾಗಿ ವಿಂಗಡಿಸಲಾಗಿದೆ. 
ಹೊಲಿಯ ಕುದುರೆ, ಖೆಡಿಲೆಯ ಕುದುರೆ ಮತ್ತು 
ನಾಡಕುದುರೆ - ಇವುಗಳಿಗೆ ಇವುಗಳ ಬೆಲೆಯ 1 
ಗದ್ಯಾನಕ್ಕೆ 1 ಬೇಳೆ; ಆನೆಗೆ ಮತ್ತು ಒಂಟೆಗಳಿಗೆ 1 
ಹಾಗ; ಗಾಡಿಗೆ ಅದರ ಬೆಲೆಯ ಗದ್ಯಾಣಕಿ 1 ಬೇಳೆ; 
ಎಮ್ಮೆಗೆ 1 ಹಾಗ; ಕುರಿ ಮತ್ತು : ಆಡುಗಳಿಗೆ 1 
ಹುಲುವೀಸ; ಎರಡೂ ಕಡೆಗಳಲ್ಲಿ ಕೊಡಲಾಗುವ 
ಸುಂಕ ಗದ್ಮಾಣಕ್ಕೆ 1 ಬೇಳೆ; ಪರಿವಾರದ ಒಬ್ಬ 
ಮನುಷ ನಿಗೆ "ಒಂದು ವಷನಕ್ಕೆ 1 ಪಣ. ಅಮರ 
ಕಟ್ಟಲೆಗಾಗಿ ಒಂದು ಕುದುರೆಗೆ 


೧೩ 


ಜೀಜುನಗಾತರೆಂಬಂದರ 


ವರ್ಷಕ್ಕೆ 5 ಪಣ. ಅನಂತರ 
ವಿಷಯ ಪ್ರಸ್ತಾ ele ಪ್ರತಿ ವಷ ಹತ್ತರಿಂದ 
ನೂರು ಹೊನ್ನನ್ನು ಪಾದಿಸುವ ಸಾದನೆ 


ವರ್ಷಕ್ಕೆ 1 ಪಣ ಸ ನೂರಕ್ಕೂ ಹೆಚ್ಚು 
ಹೊನ್ನು ಸಂಪಾಸುವವನು ಎರಡು ಪಣವನ್ನು ಕೊಡ 
ಬೇಕು; ಹಾಗೆಯೇ ರಾಜ ಅಥವಾ ರಾಜಕುಮಾರರಿಂದ 
ಉಂಬಳಿಗಾಗಿ ನೂರು ಗದಾ ಐಗಳಿಗೆ ಎರಡು ಪಣ. 
ಇಷ್ಟೆಲ್ಲವನ್ನೂ ಅವರು ಸ್ವಸಂತೋಷ ದಿಂದ ಮರ್ಯಾ 
ದೆಯ' ಸ್ವಾಮ್ಮ ವಾಗಿ ಮುದ್ದಯ ದಂಡನಾಯಕನಿಗೆ 
ಬಿಟ್ಟುಕೊಟ್ಟರು. ಇಷ್ಟೆಲ್ಲವನ್ನೂ. ಒಬ್ಬ ದಂಡನಾಯಕನ 
ಜೀವನಕ್ಕಾಗಿ ಬಿಟ್ಟು' "ೂಡಬೇಕಾಯಿತು ಎನ್ನುವುದು 
ಗಮನಾರ್ಹವಾದ ಸಂಗತಿ. 


ಈ ಶಾಸನದಲ್ಲಿ ಇನ್ನೊಂದು ಮಹತ್ವವಿದೆ. 
ವಿಜಯನಗರ ಕಾಲದಲ್ಲಿ ಚಲಾವಣೆಯಲ್ಲಿದ್ದ ಬಹುತೇಕ 
ನಾಣ್ಯಗಳ ಉಲ್ಲೇಖ. ಇಲ್ಲಿ ಬಂದಿದೆ. ಅವುಗಳು 
ಗದ್ಮಾಣ, ಹೊನ್‌, ಹಣ, ವೀಸ, ಬೇಳೆ, ಹಾಗ ಮತ್ತು 
ಹುಲುವೀಸ. ಇಲ್ಲಿ ಅಷ್ಟೊಂದು ವ್ಯವಹಾರಗಳಿದ್ದಾಗ್ಕೂ 


ಫಿ 


ವರಹದ ಪ್ರಸ್ತಾಪವೇ ಇಲ್ಲ. ಅದರ ಬದಲು ಗದ್ಮಾ 
ಣವಿದೆ. ಅಂದರೆ ವರಹ ತನ್ನ ಪ್ರಾಮುಖ್ಯ ತೆಯನ್ನು 
ಕಳೆದುಕೊಂಡಿದ್ದಿತೇ ಅಥವಾ ಈ ಪ್ರದೇಶದಲ್ಲಿ ಗದ್ಕಾ 
ಣವೇ ವಿಶೇಷ ಚಲಾವಣೆಯಲ್ಲಿದ್ದಿತೇ ಎನ್ನುವುದು 
ನಾಣ್ಯ ಶಾಸ್ತ್ರಜ್ಞ ರು ನಿರ್ಧರಿಸಬೇಕು. 


ಎ.ವಿ. ನರಸಿಂಹಮೂರ್ತಿ, "ಕಾಯಿನ್ಸ್‌ ಆಫ್‌ ಕರ್ನಾಟಕ', ಪು. 142, ಅವರು ಕೊಟ್ಟಿರುವ ಪಟ್ಟಿಯ 


ಈ ಶಾಸನದಲ್ಲಿ ಕಾಣಸಿಗುವ ಅನೇಕ ದವಸ 
ಧಾನ್ಯ, ಹೂವುಹಣ್ಣು ಮತ್ತು ಇತರ ಪದಾರ್ಥಗಳು, 
ಪ್ರಾಚೀನತೆಯ ದೃಷ್ಟಿಯಿಂದಲೂ ಗಮನಾರ್ಹ ತಾಳೆ 
ಯನ್ನು ಕುರಿತು "ಬರೆಯುವಾಗ ಬಿ.ಜಿ.ಎಲ್‌. ಸ್ವಾಮಿ 
ಯವರು 16ನೆಯ ಶತಮಾನದ ಶಾಸ ಸನವನ್ನು ಉದ್ದ 
ರಿಸಿ ತಾಳೆ ತೋಪನ್ನು ಕೊಂಡಿ ಶೆಟ್ಟಿ ಬೆಳೆಸಿದ ಎನ್ನು 
ತ್ತಾರೆ. ಆದರೆ ಈ ಶಾಸನದಲ್ಲಿ ಅದಕ್ಕೂ 
ಮುಂಚೆಯೇ ತಾಳೆಯ ಎಲೆಯ ಪ್ರಸ್ತಾಪ ಬಂದಿರು 
ವುದು ಗಮನಾರ್ಹ. ಹಾಗೆಯೇ ತೆಂಗಿನ ಬಗೆಗೆ ಬರೆ 
ಯುತ್ತಾ ಅವರು ಯಾವ ಶಾಸನವನ್ನೂ ಉದ್ದರಿಸಿಲ್ಲ. 
ಅದು ಇಲ್ಲಿ ದೊರೆಯುತ್ತದೆ. ಹಾಗೆಯೇ. ಕಡಲೆಯ 
ಬಗೆಗೆ ಬರೆಯುತ್ತಾ ಕ್ರಿಶ 1161ರ ಶಾಸನವು 
ಕಡಲೆಯ ಕಡುಬನ್ನು ಹೆಸರಿಸುತ್ತದೆ, ಎಂದಿದ್ದಾರ್‌. ಈ 
ಶಾಸನದಲ್ಲಿ ಕಡಲೆಯೇ ಉಕ್ತವಾಗಿದೆ. ಅದೇ ರೀತಿ 

ಕೇಸರಿಯ ವಿಷಯವನ್ನು ಚರ್ಚಿಸುತ್ತ ಒಂದು ಕಾಲ 
ವಿಲ್ಲ ಖಹಪಾನಸ್ಯ ದೇವನ ಶಾಸನವನ್ನು ಅವರು 
ಉಲ್ಲೇ ಖಿಸಿದ್ದಾರೆ'. ಅನೇಕ ವಸ ಸ್ತುಗಳಾದ ಸಕ್ಕರೆ, ಶುಂಠಿ, 


[= 


ಪುನುಗು, ಕರ್ಪೂರ ಮುಂತಾದ ಅನೇಕ ವಸ್ತುಗಳಿಗೆ 


ಈ ಶಾಸನ ಒಂದು ಪ್ರಾಚೀನತೇಯನ್ನು ಒದಗಿಸುತ್ತದೆ. 


ಹೀಗಾಗಿ ಆ ದೃಷ್ಟಿಯಿಂದಲೂ ಈ ಶಾಸನ ಆಳವಾಗಿ 
ಅಭ್ಯಾಸಮಾಡ ಡಲು "ಯೋಗ್ಯ ವೆನಿಸಿದೆ. 


ಪ್ರಕಟವಾಗಿದೆ (ಪರಿಷ ಷ್ಯತ ಅವೃತ್ತಿ; ಮೈಸೂರು ವಿಶ್ವವಿದ್ದಾ ನಿಲಯ) 
ಒಂದು ಶಾಸನ ಎಷ್ಟೊಂದು” ಮಾಹಿತಿಯನ್ನು ಕೊಡಬಹುದು ಎನ್ನು ವುದಕ್ಕೆ ಇದೊಂದು ಉತ್ತಮ ಉದಾರಣೆ. 


ಹುಲುವೀಸ 
ದಾ 


1. ಇದು ಎಕ. ಸಂ. 9, ಸಂಖ್ಯೆ 171ರಲ್ಲಿ 
2. 
3. ಶಾಸನದ ಸಾಲು 40- 41 
4. 
ಸೇರಿಲ್ಲ. 
5. ಬಿ.ಜಿ.ಎಲ್‌. ಸ್ವಾಮಿ, "ಶಾಸನಗಳಲ್ಲಿ ಗಿಡಮರಗಳು' ಪು 18-19 
6. ಅದೇ, ಪು.21 
7. ಅದೇ ಪು. 32 


೧೪ 


ಇತಿಹಾಸ ದರ್ಹನ 


